88 


ಆನ್‌ಲೈನ್‌ ವೃತ್ತಿಪರ ಬೆಳವಣಿಗೆ ಕಾರ್ಯಕ್ರಮಗಳು 


ಲ 
ನಿಮ್ರತ್‌ ಖಂಡ್‌ಪುರ್‌ 


ಸಂದರ್ಭ 


ಶಿಕ್ಷಕರ ವೃತ್ತಿಪರ ಬೆಳವಣಿಗೆ ಕಾರ್ಯಕ್ರಮಗಳಗೆ ಸಂಬಂಧಿಸಿದಂತೆ 
ಕೋವಿಡ್‌-19  ಸಾಂಕ್ರಾಮಿಕವು ವಿಭಿನ್ನ ಅನುಭವಗಳನ್ನು 
ತೆರೆದಿಲ್ಪದೆ. ಇದು ಅನೇಕರಿಗೆ ಕಡಿಮೆ ವೆಚ್ಚದಲ್ಲ ತರಬೇತಿ 
ಕಾರ್ಯಕ್ರಮಗಳಗೆ ಅವಕಾಶ ಒದಗಿಸಿದ್ದರೆ, ಬಂಡಿತವಾಗಿ 
ಉತ್ತಮವಾಗಿ ಅಲ್ಲದಿದ್ದರೂ ಕಾರ್ಯಕ್ರಮಗಳ ಚಲನಶೀಲತೆಯನ್ನು 
ವ್ಯಾಪಕವಾಗಿ ಬದಲಸಿದೆ. 


ಮೊದಲಗೆ, ಇದು ಭಾಗವಹಿಸುವವರ ಸಂಖ್ಯೆಯನ್ನು ಸಾಕಷ್ಟು 
ಹೆಚ್ಚಿಸಿದೆ. ಈ ಆರು ತಿಂಗಳ ಹಿಂದೆ 4೦೦ ಶಿಕ್ಷಕರಿಗೆ ಒ೦ದು ಸರಣಿ 
ಉಪನ್ಯಾಸಗಳ ನಿರ್ವಹಣಿ ಮಾಡಿರೆಂದು ಕೇಳದ್ದರೆ ನಾನು 
ದಿಗ್ಬಾಂತಳಾಗಿ ಬಡುತ್ತಿದ್ದೆನೋ ಏನೋ!. ಆದರೆ ಮೊಬ್ಯೆಲ್‌ 
ಫೋನುಗಳಂದ ಕಾರ್ಯಕ್ರಮಕ್ಕೆ ಪ್ರವೇಶ ಪಡೆಯಲು ತಂತ್ರಜ್ಞಾನ 
ವೇದಿಕೆಯಿಂದ ಅನುಮತಿಸಲಾದ ಭಾಗೀದಾರರ ಸಂಖ್ಯಾ 
ನಿರ್ಬಂಧ ಮಾತ್ರ ಆನ್‌ಲೈನ್‌ ಕಾರ್ಯಕ್ರಮಗಳಗೆ ಸಂಬಂಧಿಸಿದಂತೆ 
ಇರುವ ಮಿತಿಯಾಗಿದೆ. ಇದಲ್ಲದೆ, ಒಂದು ವಿಚಾರದ ಕುರಿತು 
ಕೇವಲ ಕೆಲವೇ ಭಾಗೀದಾರರು ಪ್ರತಿಕ್ರಿಯೆ ನೀಡುತ್ತಿದ್ದರೂ ಅಥವಾ 
ಪ್ರಶ್ನೆಗಳನ್ನು ಕೇಳುತ್ತಿದ್ದರೂ ಜಾಬಟ್‌ಬಾಕ್ಸಿನ ಬರಹದ 
ಜಾಡುಹಿಡಿಯುತ್ತಾ ಹೋಗುವುದು ಕಷ್ಟವಾಗುತ್ತದೆ. 


ಎರಡನೆಯದಾಗಿ, ಆನ್‌ಲೈನ್‌ ವೇದಿಕೆಗಳು ಹೆಚ್ಚನ 
ಭಾಗಿದಾರಿಕೆಯುಳ್ಳದ್ದು ಎಂಬ ಭ್ರಮೆಯನ್ನು ಸೃಷ್ಟಿಸಬಹುದು. 
ವಿಡಿಯೊ ಆಫ್‌ ಆಗಿರುವ ಅಥವಾ ಪ್ರತಿಕ್ರಿಯೆಯನ್ನು ನೀಡುತ್ತಿರುವ 
ವ್ಯಕ್ತಿ ನಿಮ್ಮ ಪರದೆಯ ಮುಂದೆ ಇರದ ಕಾರಣ, ಪ್ರತಿ ಬಾರಿ ನಾವು. 
ಪ್ರತಿಕ್ರಿಯಿಸುತ್ತಿರುವ ವ್ಯಕ್ತಿಂಯನ್ನು ನಿಜಕ್ಕೂ ನೋಡಲು 
ಸಾಧ್ಯವಾಗದಾಗ ಅಥವಾ ಚಾಟ್‌ ಬಾಕ್‌ನಿಂದ ವೇಗವಾಗಿ 
ಸಂದೇಶಗಳು ಬರುತ್ತಿರುವ ಕಾರಣ. ಮತ್ತೆಮತ್ತೆ ಒಂದೇ ವ್ಯಕ್ತಿಯು 
ನಿರ್ವಾಹಕರಿಗೆ ಉತ್ತರಿಸುತ್ತಿದ್ದರೂ ಕೂಡ ಇದೊಂದು 
ಭಾಗೀದಾರರು ಉತ್ಪಾಹದಿಂದ ಪಾಲ್ಗೊಳ್ಳುತ್ತಿರುವ ಅತ್ಯುತ್ತಮ 
ಚರ್ಚೆಯೆಂಬ ಭ್ರಮೆಯನ್ನು ಉಂಟುಮಾಡಬಹುದು. ಆದರೆ ಅಲ್ಲ 
ಉಳದ ಭಾಗಿದಾರರು ತಂತ್ರಜ್ಞಾನ ಸಮಸ್ಯೆಗಳಂದಾಗಿ 
ಶ್ರಮಪಡುತ್ತಿರಬಹುದು ಅಥವಾ ಚರ್ಚೆಯ ವಿಷಯವನ್ನು 
ಅರ್ಥಮಾಡಿಕೊಳ್ಳಲು  ಶ್ರಮಪಡುತ್ತಿರಬಹುದು. ಹೀಗಾಗಿ. 
ಆನ್‌ಲೈನ್‌ ಅನುಭವಕ್ಕೆ ಹೋಪಸಪಿದರೆ, ಮುಖಾಮುಖ 
ಕಾರ್ಯಕ್ರಮಗಳು ನಿರ್ವಹಣಾಗಾರರಿಗೆ ಭಾಗೀದಾರರ 
ಆಸಕ್ತಿಯನ್ನು ಮತ್ತು ತಿಳುವಳಕೆಯನ್ನು ಅರಿಯಲು ಹಾಗು 
ಬೇಕಾದಾಗ ಚರ್ಚೆಗಳನ್ನು ಮಾರ್ಪಡಿಸಲು ಅವರಿಗೆ ಹೆಚ್ಚು ನೆರವು 
ನೀಡಲು ಬಹಳ ಸುಲಭವಾಗುತ್ತದೆ. 


ಮೂರನೆಯದಾಗಿ, ಸ್ಥೀನ್‌ ಅವಧಿಯನ್ನು ಕನಿಷ್ಠ ಅವಧಿಗೆ 


ಪರಿಮಿತಗೊಆಸಬೇಕಾದ ಕಾರಣ ಕಾರ್ಯಕ್ರಮಗಳ ಅವಧಿ 
ಸೀಮಿತವಾಗಿರುತ್ತದೆ. ನಮ್ಮ ಅನುಭವದಲ್ಲ ಭಾಗೀದಾರರು ಮತ್ತು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ನಿರ್ವಾಹಕರು ಗರಿಷ್ಟ ಒಂದೂವರೆಯಿಂದ ಎರಡು ಗಂಟಿಗಳ ಕಾಲ 
ಮಾತ್ರ ಅರ್ಥಪೂರ್ಣವಾಗಿ ನಿರತರಾಗಬಹುದು. 


ಕೊನೆಯದಾಗಿ, ಆದರೆ ಪ್ರಮುಖವಾಗಿ ಈಗ ಕಾರ್ಯಕ್ರಮ 
ಯೋಜಸುವ ಪ್ರಕ್ರಿಯೆಯು ಬದಲಾಗಿದೆ. ಸಾಮಾನ್ಯವಾದ 
ಮುಖಾಮುಖ ವಿಧಾನದಿಂದ, ಈಗ ಒಂದು ಚೌಕಣ್ಟನಲ್ಲ ಬಹಳ 
ನಿರ್ದಿಷ್ಟ ಸಮಯಾವಧಿಯಲ್ಲ ಕಾರ್ಯಕ್ರಮವನ್ನು ಮುಗಿಸಖೇಕಾದ 
ಈ ಬದಲಾವಣೆಗೆ ಪರಿವರ್ತನೆಯಾಗಲು ಸಾಕಷ್ಟು ಕಾಲ ಹಿಡಿದಿದೆ. 
ಇಲ್ಲ ಪ್ರತಿಯೊಂದು ಗಳಗೆಯನ್ನು ಯೋಜಸಬೇಕಾಗುತ್ತದೆ. 
ಅಧಿವೇಶನಗಳನ್ನು ಸಿದ್ದದೊಆಸುವಾಗ ಒಂದು ರೀತಿಯ 
ಕಟ್ಟುನಿಟ್ದಾದ ಮಿತಿಯೊಳಗೆ ಕತೆಯ ಸ್ರರೂಪದಲ್ಪ ಎಳೆಎಳೆಯಾಗಿ 
ಅಧಿವೇಶನವು ಸಾಗುವಂತೆ ಮಾಡಬೇಕಾಗಿದೆ. ಸಂಪನ್ಮೂಲಗಳನ್ನು 
ಆನ್‌ಲೈನ್‌ ವಿಧಾನಕ್ಕೆ ರೂಪಿಸಬೇಕಾಗುತ್ತದೆ ಅಥವಾ ಒಂದು ಹೊಸ 
ಸಂಪನ್ಮೂಲಗಳನ್ನು ಹುಡುಕಬೇಕಾಗುತ್ತದೆ ಅಥವಾ ಸೃಷ್ಟಿಸ- 
ಖೇಕಾಗುತ್ತದೆ. ಮುಖಾಮುಖ ಕಾರ್ಯಕ್ರಮಗಕಲ್ಲ ನಮಗೆ ಸಿಗುವ 
ಸಡಿಲತೆಯು ಇಲ್ಲ ಇರುವುದಿಲ್ಲ. ಅ೦ದರೆ ಸಂಬಂಧಿಸಿದ ವಿಷಯದ 
ಕುರಿತಂತೆ ಅಲ್ಪಪ್ಪಲ್ಲ ತಿರುವುಗಳು ಅಥವಾ ಸುದೀರ್ಷ ವಿವರಣಿಗಳು, 
ಅಗತ್ಯವೆನಿಸಿದಲ್ಲ ಒಂದು ಚಟುವಟಕೆಯನ್ನು ಬದಲಸುವಂತಹ 
ಅವಕಾಶ ಇತ್ಯಾದಿಗಳನ್ನು ಇಲ್ಲ ನಾವು ಕೈಜಡಬೇಕಾಗುತ್ತದೆ. 


ಕಾರ್ಯವಿಧಾನಗಳು 


ಮೊದಲ ಬಾರಿ ಲಾಕ್‌ಡೌನ್‌ ಆದಾಗಿನಿಂದ ಕಳೆದ ಆರು ತಿಂಗಳಕಲ್ತ 
ಮೇಲನ ಈ ವಿಧಾನದಲ್ಲ ಹಲವಾರು ಕಾರ್ಯಕ್ರಮಗಳು ಜರುಗಿವೆ. 
ಇಲ್ಲ ಸ್ಪಷ್ಟವಾಗಿ ಕಾರ್ಯಕ್ರಮದ ಉದ್ದೇಶಗಳು. ವೇದಿಕೆಯ 
ಗುಣಲಕ್ಷಣ ಮತ್ತು ನಿರ್ವಾಹಕರ ಹಾಗು ಭಾಗೀದಾರರ 
ಸಾಮರ್ಥ್ಯಗಳನ್ನು ಸ್ಪಷ್ಟವಾಗಿ ಗುರುತಿಸಬೇಕಾಗುತ್ತದೆ. ಇದು ಎಲ್ಲ 
ಭಾಗೀದಾರರ ವಿಚಾರಗಳನ್ನು ಅಗತ್ಯವಾಗಿ ಕೇಳಲಾಗದಿರುವ 
ಸನ್ನಿವೇಶವಾದರೂ ಕೂಡ, ಪ್ರತಿಯೊಬ್ಬ ಭಾಗೀದಾರನಿಗೆ ಅವಕಾಶ 
ಅಥವಾ ಧ್ವನಿಯನ್ನು ನೀಡುವ ಪ್ರಯತ್ನ ಮಾಡುವುದು ಮತ್ತು 
ಒದಗಿಸುವುದು ಈ ಯೋಜನೆಯ ಮುಖ್ಯ ಅಂಶವಾಗಿದೆ. ಕೇವಲ 
ಭಾಗೀದಾರಿಕೆಯ ಉಪಸ್ಥಿತಿಯ ಕುರಿತು ನೋಡುವುದರ ಮೂಲಕ 
ಮಾತ್ರವಲ್ಲದೆಯೇ, ವಾಟ್‌ ಆಪ್‌ ಮತ್ತು ಇತರೆ ವೇದಿಕೆಗಳ 
ಮೂಲಕ ಒಪ್ಪಿಸಿದ ಕಾರ್ಯಗಳಗೆ ಸಂಬಂಧಿಸಿದ ಸಲ್ಪಸುವಿಕೆಗಳ 
ಮೂಲಕ ತಿಆಯುವುದೂ ಕೂಡ ಇಲ್ಲ ಮುಖ್ಯವಾಗಿದೆ. 


ಒಂದು ನಿರ್ದಿಷ್ಟ ವಿಷಯದ ಬಗ್ದೆ ತಮ್ಮ ವಿಚಾರಗಳನ್ನು 
ಭಾಷಣಕಾರರು ಮಂಡಿಸಿ ಭಾಗೀದಾರರಿಂದ ಆಗಾಧ್ಯೆ ಪ್ರಶ್ನೆಗಳು 
ಅಥವಾ ಟೀಕೆಗಳನ್ನು ಆಹ್ವಾನಿಸುವ ವೆಜನಾರ್‌ಗಳನ್ನು 
ಹೊರತುಪಡಿಸಿದರೆ, ಭಾಗಿದಾರರ ಸಂಖ್ಯೇಯನ್ನು ಮುಖಾಮುಖ 
ಕಾರ್ಯಕ್ರಮಗಳ ಸಂಖ್ಯೇಯ ಮಟ್ಟಕ್ಕೆ ಇಟ್ಟುಕೊಳ್ಳುವುದು ಇಲ್ಪನ 
ಪ್ರಯತ್ನಗಳಾಗಿರುತ್ತದೆ. ಹೆಚ್ಚು ಕೇಂದ್ರೀಕೃತ ರೀತಿಯಲ್ಲ 
ಭಾಗಿದಾರರನ್ನು ನಿರತಗೊಳಸಲು ನೆರವು ನೀಡುವುದಕ್ಕಿಂತ 
ವೆಬನಾರುಗಳು ದೊಡ್ಡ ಭಾಗೀದಾರಿಕೆಯುಳ್ಳ ಕಾರ್ಯಕ್ರಮಗಳಾಗಿ 


ಜನರನ್ನು ತಲುಪಲು ಸಹಕಾರಿಯಾಗಿದೆ ಎಂಬುದು 
ಉಪಯುಕ್ತವಾಗಿದ್ದು. ಅವುಗಳ ಉದ್ದೇಶವು ಮಾಹಿತಿ ನೀಡಲು 
ಮತ್ತು ವಿಷಯದ ಕುರಿತು ಅಭಿಪ್ರಾಯ ರೂಪಿಸುವುದಕ್ಸಾಗಿರುತ್ತದೆ. 
ಕೆಲವೊಮ್ಮೆ ಭಾಗೀದಾರರ ಸಂಖ್ಯೇಯು 30-40 ಆಗಿದ್ದರೆ ಇನ್ನೂ 
ಕೆಲವೆಡೆ ಒಂದೇ ಕಾರ್ಯಕ್ರಮದ ಭಾಗವಾಗಿ 2೦೦-3೦೦ 
ಭಾಗೀದಾರರಿರುವ ಸಂದರ್ಭಗಳೂ ಇವೆ. ಇಲ್ಲ ಎರಡು 
ಧೋರಣಿಗಳನ್ನು ಪರಿಗಣಿಸಲಾಗಿದೆ. ಒಂದು, ಸಮಾನಾಂತರವಾಗಿ 
ಅಧಿವೇಶನಗಳನ್ನು ನಡೆಸುವುದು. ಆದರೆ ಇಲ್ಲ ಸಾಕಷ್ಟು 
ಸಂಖ್ಯೇಯಲ್ಲ ನಿರ್ವಾಹಕರು ಇರಬೇಕು. ಇನ್ನೊಂದೆಡೆ ಸಣ್ಣ ಗುಂಪಿನ 
ಭಾಗೀದಾರರ ನಡುವೆ ಚರ್ಚೆ ಅಥವಾ ಸಂವಾದಾತ್ಮಕ 
ಮಾತುಕತೆಯನ್ನು ಯೋಜಸಿರುವ ಒಂದು ವೆಜನಾರನ್ನು 
ಆಚಕೋಜಸುವುದು. 


ಸಮಾನಾಂತರ ಅಧಿವೇಶನಗಳ 3೦-5೦ ಭಾಗೀದಾರರ 
ಗುಂಪುಗಳನ್ನು ರಚಿಸಲಾಗುತ್ತದೆ. ಈ ಗುಂಪುಗಳನ್ನು ಭಾಗೀದಾರರ 
ವಿಷಯ ತಜ್ಞತೆ, ಎಲ್ಲ ಅಂಗದವರನ್ನು ಸೇರಿಸುವುದು, ಜಲ್ಲೆ ಅಥವಾ 
ಶಾಲೆಗಳ ಆಧಾರ ಇತ್ಯಾದಿಗಳನ್ನು ಗಮನದಲ್ಪರಿಸಿಕೊಂಡು 
ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತದೆ. ಉದಾಹರಣೆಗೆ, ನಾವು 
ವಿವಿಧ ಶೈಕ್ಷಣಿಕ ಅರ್ಹತೆಯುಳ್ಳವರನ್ನು ಸೇರಿಸಿ ಗುಂಪುಗಳನ್ನು 
ರಚಿಸುವುದು. ಪ್ರತಿ ಗುಂಪಿನ ವಿಷಯವು ಭಿನ್ನವಾದರೂ 
ಸಮಾನಾಂತರ ಅಧಿವೇಶನಗಳನ್ನು ಆಯೋಜಸುವಲ್ಲ 
ಸುಸಂಬಧ್ಧತೆಯಿರಬೇಕಾಗುತ್ತದೆ. ಇಲ್ಲ ಯೋಜನೆಯು ಹೆಚ್ಚು 
ನಿನಾಣಯಕವಾಗುತ್ತದೆ. ಉದಾಹರಣಿಗೆ. ಒಂದು ಗುಂಪು 
ಪ್ರಮುಖವಾಗಿ ವಿಷಯಾಂಶ ಮತ್ತು ಬೋಧನಾ ಕಲೆಯ ಕುರಿತು 
ಕೇಂದ್ರೀಕರಿಸಿ ಇನ್ನೊಂದು ಗುಂಪು ತರಗತಿ ನಿರ್ವಹಣಿಯತ್ತ 
ಕೇಂದ್ರೀಕರಿಸಲಾಗದು. ಆದ್ದರಿಂದ, ಗುಂಪುಗಳ ನಡುವೆ 
ಸಾಮಾನ್ಯತೆಯನ್ನು ಉಂಟುಮಾಡಲು ನಿರ್ವಾಹಕರ ನಡುವೆ 
ಹಲವಾರು ಚರ್ಚೆಗಳು ಮತ್ತು ಹಲವಾರು ಯೋಜನಾ 
ಪುನರಾವರ್ತನೆಗಳನ್ನು ಮಾಡಬೇಕಾಗುತ್ತವೆ. ಅದರೊಂದಿಗೆ 
ನಿರ್ದಿಷ್ಟ ವಿಷಯ ತಜ್ಞತೆಯನ್ನು ಗಮನದಲ್ಪರಿಸಿ ಪ್ರತಿಯೊಂದು 
ಗುಂಪಿನ ವಿಶೇಷತೆಯನ್ನು ಉಳಸಿಕೊಂಡು ಹೋಗಬೇಕಾಗುತ್ತದೆ. 
ಇದು ಒಂದೇ ವಿಷಂಶಖುದ ಕುರಿತಾದ ಗುಂಪುಗಳಗೂ 
ಅನ್ವಯಿಸುತ್ತದೆ. ಏಕೆಂದರೆ ಪ್ರತಿಯೊಬ್ಬ ನಿರ್ವಾಹಕರಿಗೆ 
ಭಾಗೀದಾರರ ಪ್ರತಿಕ್ರಿಯೆಗಳಗೆ ಅನುಗುಣವಾಗಿ ಅಧಿವೇಶನಗಳನ್ನು 


ಯೋಜಸುವ ಮತ್ತು ಅವುಗಳನ್ನು ಬದಲಸುವ 
ಸ್ತಾಯತ್ತತೆಯುರಬೇಕು. 
(ಕಾರ್ಯಗಳು) 


ಶೇ ಮೊದಲೇ ಸೂಚಿಸಿದಂತೆ, ದೊಡ್ಡ ಸಂಖ್ಯೇಯಲ್ಲ ನಿರ್ವಾಹಕರನ್ನು 
ಒಟ್ಟಿಗೆ ಸೇರಿಸುವುದು ಸಾಧ್ಯವಿಲ್ಲ. ಸಣ್ಣ ಗುಂಪುಗಳ ಭಾಗೀದಾರರ 
ನಡುವೆ ಸಂವಹನ ಕಾರ್ಯವನ್ನು ಸುಗಮವಾಗಿ ಮಾಡಬಹುದು. 
ಇದಕಾಗಿ ಇರುವ ಒಂದು ವಿಧಾನವೆಂದರೆ, ಎಲ್ಲರಿಗೂ 
ಸಾಮಾನ್ಯವಾದ ಒಂದು ವೆಜಬನಾರನ್ನು ಬೆಳಗ್ಗೆ ಆಯೋಜಸಿ. 
ಚರ್ಚೆಗಾಗಿ ಕಾರ್ಯಗಳನ್ನು ಅಥವಾ ಪ್ರಶ್ನೆಗಳ ಪಟ್ಟಯನ್ನು 
ನಿರ್ವಾಹಕರು ಭಾಗೀದಾರರಿಗೆ ಒದಗಿಸುವುದು ಮತ್ತು 
ಸೂಕ್ತವೆನಿಸಿದ ಒಂದು ವಿಡಿಯೊ ಅಥವಾ ಹಿದುವ ಬರಹ 
ವಿಷಯವನ್ನು ಒದಗಿಸುವುದು. ನಂತರ ಇದನ್ನು ಸೂಕ್ತ ಅಂತರದಲ್ಲ 
ನಿರ್ವಾಹಕರು ನೀಡುವ ಕೆಲಸದ ಆಧಾರದಲ್ಪ್ಲ ಭಾಗೀದಾರರ ನಡುವೆ 
ಸಣ್ಣ ಗುಂಪು ಚರ್ಚೆಗಳನ್ನು ಮಾಡುವುದು. ನೀಡಿರುವ ಕಾರ್ಯದ 
ತಿಕುವಳಕೆಯನ್ನು ಪಡೆದ ಸಹೋದ್ಯೋಗಿ ಮಾರ್ಗದರ್ಶಿಗಳಂದ 
ಚರ್ಚೆಯು ನಡೆಯುತ್ತದೆ. ಆಗ ನಿರ್ವಾಹಕರ ನೆರವಿಲ್ಲದೆ 


ಕಾರ್ಯಕ್ರಮವು ಮುಂದುವರೆಯುವ ಅವಕಾಶವಿರುತ್ತದೆ. ದಿನದ 
ಅಧಿವೇಶನದ ಕೊನೆಯಲ್ಲ ಪ್ರತಿಯೊಬ್ಬ ಭಾಗೀದಾರರು ನಿರ್ದಿಷ್ಟ 
ಪ್ರಶ್ನೆಗಳಗೆ ತಮ್ಮ ಉತ್ತರಗಳನ್ನು ಸಲ್ಲಸುತ್ತಾರೆ. ಇದನ್ನು 
ನಿರ್ವಾಹಕರು &ದಿ ಅದನ್ನು ಮುಂದಿನ ಅಧಿವೇಶನದಲ್ಲ 
ಸಂಯೋಜಸಬಹುದು. 


ಬ್ರೇಕೌಟ್‌ ಅಧಿವೇಶನಗಳು (Breakout Sessions) 


ಕೆಲವು ವೇದಿಕೆಗಳಲ್ಲ ಬ್ರೇಕೌಟ್‌ ಅಧಿವೇಶನಗಳನ್ನು 
ಒದಗಿಸುತ್ತಿರುವುದು ಮತ್ತೊ೦ದು ಆಯ್ದೆಯಾಗಿದೆ. ಒಂದು ನಿರ್ದಿಷ್ಟ 
ಕಾರ್ಯಕ್ಕೆ ನಿರ್ವಾಹಕರು ಭಾಗೀದಾರರನ್ನು ಸಿದ್ದಗೊಳಿಸಿ, ನಂತರ 
ಅವರನ್ನು ಬ್ರೇಕ್‌ಔಟ್‌ ಅಧಿವೇಶನಗಳಗೆ ಕಳುಹಿಸುತ್ತಾರೆ. 
(ದುರದೃಷ್ಟವಶಾತ್‌ ಈ ಸೌಲಭ್ಯವು ಕೇವಲ ರೂಮ್‌ ಆಪ್‌ನಲ್ಲ 
ಮಾತ್ರ ಇದೆ) ಭಾಗೀದಾರರು ಹಂಚಿಕೊಳ್ಳುವ ವಿಷಯ ವಸ್ತುಗಳನ್ನು 
ಅಧಿವೇಶನದ ಮುಂದುವರಿಕೆಗೆ ಬಳಸಬಹುದು. 


ಬ್ರೇಕ್‌ಔಟ್‌ ಅಧಿವೇಶನಗಳು ಸಣ್ಣ ಗುಂಪಿನ ಚರ್ಚೆಗಳಗೆ ಬಹಳ 
ಸೂಕ್ತ ಮತ್ತು ಉಪಯುಕ್ತ. ಆದರೆ ಚರ್ಚೆಗಳು ಮುಂದುವರೆದು 
ತೀವ್ರಗೊಳ್ಳಲು ಕಾಲ ಹಿಡಿಯುತ್ತದೆ ಮತ್ತು ಇಲ್ಲ ಸಮಯದ 
ಮಿತಿಯುರುವುದರಿಂದ ನಿರ್ವಾಹಕರಿಗೆ ಒಂದು ರೂಮಿನಿಂದ 
ಇನ್ನೊಂದಕ್ಕೆ ಹೋಗಲು ಕಷ್ಟವಾಗುತ್ತದೆ ಪ್ರೀನ್‌ ಟೈಮನ್ನು ಕನಿಷ್ಟ 
ಮಟ್ಟಕ್ಕೆ ಇಡುವ ಅನಿವಾಂರ್ಯ್ರತೆಯು ಒಂದು ನಿರಂತರ 
ಅಗತ್ಯವಾಗುತ್ತದೆ ಮತ್ತು ಬಹಳಷ್ಟು ಬಾರಿ ಬ್ರೇಕ್‌ಔಟ್‌ ರೂಮುಗಳು 
ಪೂರ್ಣ ಬಳಕೆಯಾಗದೆ ಉಳಯುತ್ತವೆ. ಹಾಗೆಯೇ ಪ್ರತಿಯೊಂದು 
ಗುಂಪಿಗೂ ತನ್ನ ವಿಚಾರಗಳನ್ನು ಮತ್ತು ಅಭಪ್ರಾಯಗಳನ್ನು 
ಮಂಡಿಸಲಾಗುವುದಿಲ್ಲ. ಹೀಗಾಗಿ ಇಂತಹ ಅಧಿವೇಶನಗಳು 


ಭನ್ನಭನ್ನು ಭಾಗೀದಾರರ ಗುಂಪುಗಳ ಈ ಎಲ್ಲಾ ಆಯ್ಕೆಗಳನ್ನು 
ಪ್ರಯತ್ನಿಸಲಾಗಿದೆ ಮತ್ತು ಒಂದು ದಿನಕ್ಕೆ 2೦-3೦ರ ಸಣ್ಣ 
ಗುಂಪುಗಳು ಇರುವ ಎರಡು ಅಧಿವೇಶನಗಳು. ಭಾಗೀದಾರರ 
ಪಾಲ್ಗ್ಲೊಳ್ಳುವಿಕೆಯಲ್ಲ ಹಾಗು ನಿರ್ವಾಹಕರ ಸುಗಮ ನಿರ್ವಹಣೆಗೆ 
ಸಂಬಂಧಿಸಿದಂತೆ ಬಹಳ ತೃಪ್ಲಿದಾಯಕವಾಗಿವೆ. ಇಲ ಮೊದಲ 
ಅಧಿವೇಶನವು ನಿರ್ವಾಹಕರಿಂದ ನಡೆದು ನಂತರ ಅದೇ ದಿನದ 
ಎರಡನೆಯ ಅಧಿವೇಶನದಲ್ಲ ನಿರ್ದಿಷ್ಟ ಕಾರ್ಯ ಹಂಚಿಕೆಯ 
ಆಧಾರದಲ್ಲ ಚರ್ಚೆಗಳು ನಡೆದವು. 


ಕಾರ್ಯಗಳನ್ನು ಪ್ರಶಸ್ತವಾಗಿ ಬಳಸುವುದು 


ಕಅಕೆಯ ಸಮಯವನ್ನು ಪ್ರಶಸ್ತಗೊಆಸಲು ಒಂದೇ ದಿನದಲ್ಲ 
ಎರಡು ಅಧಿವೇಶನಗಳನ್ನು ನಡೆಸಬಹುದು. ಅಧಿವೇಶನಗಳ ನಡುವೆ 
ಒಂದು ಸೂಕ್ತ ಕಾಲಾವಧಿಯಲ್ಲ ಕಾರ್ಯವನ್ನು ಕೈಗೊಂಡು 
ಭಾಗೀದಾರರು ನಿರತರಾಗಬಹುದು. ಸಾಮಾನ್ಯವಾಗಿ ಈ 
ಕಾರ್ಯಗಳನ್ನು ವಿಶೇಷವಾಗಿ ಕಾರ್ಯಕ್ರಮಕ್ಕಾಗಿ ರೂಪಿಸಿದ 
ವಾಲ್ಲಾಪ್‌ಆಪ್‌ ಗುಂಪುಗಕ ಸಲ್ಪ್ಲಸಬಹುದು. ಇದು ಬಹಳ 
ಉಪಯುಕ್ತವಾದುದು. ಇದು ಭಾಗೀದಾರರು ತಮ್ಮ ಕಅಕೆಯನ್ನು 
ವಿಮರ್ಶಿಸಲು ನೆರವಾಗುತ್ತದೆ ಮತ್ತು ಇದಕ್ಕೆ ಸಂಬಂಧಿಸಿದ 
ಸಲ್ಲಕೆಗಳದ್ದರೆ ಅಲ್ಲಯವರೆಗೆ ಸಲ್ಲಸಲಾದವನ್ನೂ ನಿರ್ವಾಹಕರು 
ನೋಡಬಹುದು. ಆದರೆ ಇಲ್ಲ ನಿರ್ವಾಹಕರು ಮುಖಾಮುಖ 
ಕಾರ್ಯಕ್ರಮಗಕಲ್ಲ ಸಣ್ಣ ಗುಂಪುಗಳಲ್ಲ ನೀಡಬಹುದಾದ ಚೌಕಟ್ಟು 
ಅಥವಾ ಬೆಂಬಲ ಲಭ್ಯವಿರುವುದಿಲ್ಲ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


kX) 


90 


ನಿರ್ದಿಷ್ಟ ಫಲಅತಾಂಶದ ನಿರೀಕ್ಷೆಯುದ್ದಾಗ ಕಾರ್ಯವು ಇನ್ನೂ ಹೆಚ್ಚು 
ಮುಖ್ಯವಾಗುತ್ತದೆ. ಉದಾಹರಣೆಗೆ, ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳಗೆ 
ಒಂದು ಯೋಜನಾ ದಾಖಲೆಯನ್ನು ಅಭವೃದ್ಧಿಗೊಳಸುವ 
ಸಲುವಾಗಿ ಒಂದು ಆನ್‌ಲೈನ್‌ ಕಾರ್ಯಕ್ರಮವನ್ನು 
ಏರ್ಪಡಿಸಲಾಯುತು. ಇಲ್ಲ ಮೂರು ರೀತಿಯ ಬದಲಾವಣಿಗಳು 
ಬೇಕಾಗುವುದರಿಂದ ನೇರ ಮುಖಾಮು»ಖ ಸನ್ನಿವೇಶದಲ್ಲೂ ಇದು 
ತುಂಬ ಸಂಕೀರ್ಣವಾದ ಕಾರ್ಯ. ಭಾಗೀದಾರರು ತಮ್ಯ ಈಗಿರುವ 
ಕಾರ್ಯನಿರ್ವಹಣೆಯುಂದ ನೀತಿ ಮತ್ತು ಅತ್ಯುತ್ತಮ 
ಅಭ್ಯಾಸಗಳಂ೦ದ ಮಾಹಿತಿ ಒದಗಿಸುವ ಕ್ರಮಕ್ಕೆ ವರ್ಗಾವಣಿಯಾಗ 
ಬೇಕಾಗುತ್ತದೆ. ಎರಡನೆಯದು, ಕೆಲವು ವರ್ಷಗಳ ಕಾಲದಲ್ಲ 
ಕೈಗೊಳ್ಳಬೇಕಾದ ನಿರ್ದಿಷ್ಟ ಕ್ರಮಗಳನ್ನು ಗುರುತಿಸುವುದು ಮತ್ತು 
ಮೂರನೆಯದಾಗಿ. ಈ ಮಾರ್ಪಾಡನ್ನು ಅನುವು ಮಾಡುವ 
ಸಂಪನ್ಮೂಲಗಳನ್ನು ಗುರುತಿಸುವುದು. ಶಿಕ್ಷಕರ ಶಿಕ್ಷಣಕ್ಕೆ 
ಸಂಬಂಧಿಸಿದಂತೆ ಹಲವಾರು ಪ್ರಮುಖ ಕ್ಷೇತ್ರಗಳ ತಜ್ಞರೊಂದಿಗೆ 
ಮಿಶ್ರ ಸಂವಾದಗಳ ಮೂಲಕ ಈ ವಿಧಾನವು ಹೊರಹೊಮ್ಮಿತು. 
ಸಹೋದ್ಯೋಗಿಗಳು ಹಾಗು ತಜ್ಞರಿಂದ ಬಂದ ಪ್ರತಿಕ್ರಿಯೆಗಳಗೆ 
ನಿರ್ದಿಷ್ಟ ಪ್ರಶ್ನೆಗಳೊಂದಿಗೆ ವಿವರವಾದ ಪಟ್ಟಗಳ ಆಧಾರದಲ್ಲ 
ಕಾರ್ಯಗಳನ್ನು ಹಂಚಿಕೊಳ್ಳುವುದಾಗಿದೆ. 


ಆದರೆ, ಕಾರ್ಯಕ್ರಮಕ್ಕೆ ಅಗತ್ಯವಾದ  ಆಲೋಚನೆಗಳಗೆ 
ಭಾಗೀದಾರರನ್ನು ಸಿದ್ದಪಡಿಸಲು ಪೂರ್ವ-ಕಾರ್ಯವಿದ್ದರೂ, 
ಆನ್‌ಲೈನನ್ನು ನಿಗದಿತ ಸಮಯಕ್ಕಿಂತ ಕೆಲವೊಮ್ಮೆ ಕಾರ್ಯವು 
ಮೀರುತ್ತದೆ. ಮುಖಾಮುಬ ಕಾರ್ಯಕ್ರಮದಲ್ಲ 
ಸಹೋದ್ಯೋಗಿಗಳ ಜೊತೆಗೆ ಚರ್ಚೆಗಳು ಹಾಗು ನಿರ್ವಾಹಕರ 
ಬೆಂಬಲದೊಂದಿಗೆ ಸಂವಾದಕ್ಕೆ ಕಾಲಾವಧಿಯು ಹೆಚ್ಚಾಗಿರುತ್ತದೆ. 
ಇದು ಫಅತಾಂಶವನ್ನು ಹೆಚ್ಚು ಸಮರ್ಥವಾಗಿ ಸಾಧಿಸಲು ನೆರವು 
ನೀಡುತ್ತದೆ. 


ಎಲ್ಲಾ ಸಲ್ಲಕೆಗಳನ್ನು ಮತ್ತು ಮತ್ತೆ ಚರ್ಜಿಸಬೇಕಾದ ಅಥವಾ 
ಭಿನ್ನವಾಗಿ ಪ್ರಸ್ನುತಪಡಿಸಬೇಕಾದ ಸಹಸಂಬಂಧಿ ವಿಷಯಗಳನ್ನು 
ಓದುವ ಕಾರ್ಯಗಳನ್ನು ಮಾಡಬೇಕಾದುದರಿಂದ ನಿರ್ವಾಹಕರ 
ಮೇಲೆ ಭಾರೀ ಒತ್ತಡ ಹೇರಿದಂತಾಗುತ್ತದೆ. ಅದೇ ಸಮಯದಲ್ಪ. 
ಸಲ್ಪಕೆಗಳ ಕುರಿತಂತೆ ವೈಯಕ್ತಿಕ ಉಲ್ಲೇಖಗಳು ಭಾಗೀದಾರರಿಗೆ 
ತಮ್ಮ ವಿಚಾರಗಳನ್ನು ಪರಿಗಣಿಸಲಾಗಿದೆ, ಅವುಗಳನ್ನು ಅಲ್ಲಗೆಕೆದಿಲ್ಲ 
ಎಂಬ ಭರವಸೆಯ ಭಾವನೆಯನ್ನು ತುಂಬುತ್ತದೆ. ಇದು ಕಾರ್ಯವು 
ಏನೇ ಆಗಲ, ಆ ಸಲ್ಲಕೆಯು ಬಹಳ ಸಂಕ್ಷಿಪ್ತವಾಗಿದ್ದು ನಿರ್ವಾಹಕರು 
ಅದನ್ನು ತ್ವರಿತವಾಗಿ &ದಿ, ಅರಿತುಕೊಳ್ಳುವಂತೆ ಇರಬೇಕು. 
ಆದ್ದರಿಂದ ಅವರು ತ್ವರಿತವಾಗಿ ಮತ್ತು ಸಮರ್ಥವಾಗಿ ಓದಲು 
ಸಹಾಯವಾಗುವಂತೆ ತಮ್ಮ ಅಭಿಪ್ರಾಯಗಳನ್ನು ಮತ್ತು 
ವಿಚಾರಗಳನ್ನು ಮಂಡಿಸಲು ಭಾಗೀದಾರರಿಗೆ ಸರಳವಾದ 
ಮಾದರಿ ಪಟ್ಟಗಳು ಅಥವಾ ಪ್ರಶ್ನೆಗಳನ್ನು ರಚಿಸಖೇಕಾಗಿದೆ. 
ಇದು ಭಾಗೀದಾರರ ಸ್ವಾಯತ್ತತೆಯನ್ನು ಸೀಮಿತಗೊಳಸಿದರೂ 
ಒಂದು ಅಗತ್ಯವಾದ ರಾಜಯಾಗಿದೆ. 


ಅನುಭವದ ಕುರಿತು ಮರುಚಿಂತನೆ 


ತಂತ್ರಜ್ಞಾನ-ಸಂಬಂಧಿತ ಸಮಸ್ಯೆಗಳು ಕಾರ್ಯಕ್ರಮಗಳ ಉದ್ದಕ್ಕೂ 
ಇರುತ್ತವೆ. ಕೆಲವೊಮ್ಮೆ ನಿರ್ವಾಹಕರು ಕೆಲವು ಹಾರ್ಡ್‌ವೇರ್‌ 
ಸಮಸ್ಯೆಗಳ ಬಗ್ಗೆ ವರದಿ ಮಾಡಿದ್ದು. ಭಾಗೀದಾರರು ನಿರಂತರವಾಗಿ 
ಸಂಪರ್ಕವಿಟ್ಟುಕೊಳ್ಳಲಾಗದಂತೆ, ಅಧಿವೇಶನದ ಕೆಲವು ಭಾಗಗಳಕಲ್ಲ 
ಭಾಗಿಯಾಗದಂತೆ ತಾಂತ್ರಿಕ ಸಮಸ್ಯೆಗಳು ಎದುರಾಗಿವೆ. ಹಲವು 
ಅಧಿವೇಶನಗಕಲ್ಲ ಸಮಯವೂ ಒಂದು ತಡೆಯಾಗಿದೆ. ಮುಕ್ತಾಯ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ಚರ್ಚೆಗಳಗೆ ತಮಗೆ ಇನ್ನೂ ಹೆಚ್ಚು ಕಾಲ ಬೇಕಿತ್ತು ಅಥವಾ 
ಭಾಗೀದಾರರಿಂದ ಹೆಚ್ಚು ಪ್ರತಿಕ್ರಿಯೆಗಳನ್ನು ಕೇಳಬಹುದಿತ್ತು ಎಂದು 
ಕೆಲವು ನಿರ್ವಾಹಕರು ಬಯಸಿದ್ದರೆ. ಇನ್ನೂ ಕೆಲವರು 5-10 
ನಿಮಿಷಗಳ ಕಾಲದ ವಿಸ್ತರಣಿ ಎಂದರೆ, ಕೆಲವು ಭಾಗಿದಾರರು 
ಬ್ಯಾಟರಿ ಸಮಸ್ಯೆ ಅಥವಾ ಫೋನುಗಳು ಬಸಿಯಾಗುತ್ತಿರುವ ಕಾರಣ 
ಲಾಗ್‌ಔಟ್‌ ಆಗುತ್ತಿದ್ದಾರೆ ಎಂದು ಹೇಳದ್ದಾರೆ. 


ಕೆಲವೊಮ್ಮೆ. ಮಾಧ್ಯಮದ ರಚನೆ ಮತ್ತು ಮಿತಿಗಳಂದಾಗಿ ಏಕ 
ಮಾರ್ಗ ಸಂವಾದವು ಜರುಗುತ್ತದೆ. ಕರಿ/ಬಆ ಹಲಗೆಗಳ ಕೊರತೆ 
(ವೇದಿಕೆಗಳು ಈ ಆಯ್ದೆಯನ್ನು ಒದಗಿಸುತ್ತವೆಯಾದರೂ ಇದರ 
ಬಳಕೆಗೆ ತಜ್ಞತೆ ಬೇಕು) ಅಥವಾ ಗುಂಪು ಕಾರ್ಯವನ್ನು 
ಹಂಚಿಕೊಳ್ಳುವುದರಿಂದ ಭಾಗೀದಾರರ ಪ್ರಂತ ಅನುಭವಗಳಂದ 
ವಿಚಾರಗಳು ಹೊರಹೊಮ್ಮುವ ಪ್ರಕ್ರಿಯೆಗೆ ಅಡ್ಡಿಯಾಗುತ್ತವೆ. 
ಇದಲ್ಲದೆ ಕೆಲವು ಗುಂಪುಗಳ ಬ್ರೇಕೌಬ್‌ ಅಧಿವೇಶನಗಳ 
ನಿರ್ವಹಣೆ ಇಲ್ಲದ ಕಾರಣ ಚರ್ಚೆಗಳನ್ನು ಸರಿಯಾಗಿ 
ರೂಪಿಸಲಾಗಲಲ್ಲ ಎಂಬುದು ಸುಪ್ಪಷ್ಟವಾಯಿತು. ಭಾಗೀದಾರರು 
ಹಂಚಿಕೊಂಡ ವಿಚಾರ ವಿನಿಮಯಗಳು, ಅಧಿವೇಶನಗಕಲ್ತ 
ಭಾಗಿಯಾಗುವಾಗ ಅವರು ನೀಡುವ ಕೊಡುಗೆಗಿಂತ ಅವರು 
ಉತ್ತಮ ಪ್ರತಿಕ್ರಿಯೆಗಳನ್ನು ನೀಡಲು ಸಮರ್ಥರು ಎಂಬುದನ್ನು 
ತೋರಿಸಿವೆ. 


ನಿರ್ವಾಹಕರು ಭಾಗೀದಾರರ ದೇಹಭಾಷೆಯನ್ನು ಅರಿಯುವ 
ಅಭ್ಯಾಸವನ್ನು ಹೊಂದಿದ್ದರೂ. ಅದು ಇಲ್ಲ ಸಂಪೂರ್ಣವಾಗಿ 
ಮರೆಯಾಗಿರುತ್ತದೆ. ಹಾಗಾಗಿ ಕೆಲವೊಮ್ಮೆ ಭಾಗೀದಾರರು ಹೇಗೆ 
ಚರ್ಚೆಯ ಎಳೆಯನ್ನು ಅನುಸರಿಸುತ್ತಿದ್ದಾರೆಂದು ಗೊತ್ತಾಗದೆ 
ನಿರ್ವಾಹಕರು ಅಸಮಾಧಾನ ಹೊಂದಿದ ಸಂದರ್ಭಗಳೂ ಇವೆ. 


ಮತ್ತೊಂದು ವಿಷಯವೆಂದರೆ ಭಾಗೀದಾರರಿಗೆ ಆನ್‌ಲೈನ್‌ ವೇದಿಕೆಗೆ 
ಒಗ್ಗಲು ಸಮಯ ಹಿಡಿಯುವುದು. ಹಾಗಾಗಿ ತಂತ್ರಜ್ಞಾನ 
ಸಮಸ್ಯೆಗಳನ್ನು ಬಗೆಹರಿಸಲು ಭಾಗೀದಾರರಿಗೆ ಬೆಂಬಲ ನೀಡಲು 
ಮೀಸಲಾದ ಒಬ್ಬ ವ್ಯಕ್ತಿಯ ಅಗತ್ಯವಿದೆ. ಅಧಿವೇಶನಗಳನ್ನು 
ನಿರ್ವಹಿಸುತ್ತಿರುವಾಗ ತಾಂತ್ರಿಕ ವಿಷಯಗಳ ಬಣ್ಣೆ ಗಮನ- 
ಹರಿಸುವುದು ನಿರ್ವಾಹಕರಿಗೆ ಅಸಾಧ್ಯವಾದ ಮಾತು. ಹಾಗೆಯೇ 
ನಿರ್ವಾಹಕ್‌ರೊಬ್ಬರೇ ಒಂದು ಅಧಿವೇಶನದ ನಿರ್ವಹಣೆ 
ಮಾಡುವುದು ಪರಿಶ್ರಮದಾಯಕವೇ ಸರಿ. ಏಕೆಂದರೆ ವಿಶಿಷ್ಟವಾಗಿ 
ಭಾಗೀದಾರರು ಎಲ್ಲದಕ್ಕೂ ಚಾಬ್‌ಗಳನ್ನು ಸಾಕಷ್ಟು ಬಳಸುತ್ತಾರೆ. 
ಇನ್ನು ಕಂಪ್ಯೂಟರ್‌ ವಿಂಡೊ ಕೆಲವೇ ಭಾಗೀದಾರರನ್ನು 
ತೋರಿಸುವುದರಿಂದ ಯಾರಾದರೂ ಕೈ ಮೇಲೆತ್ತುವ ಚಿಹ್ನೆ 
ತೋರಿದರೂ ಅದು ಕೆಲವೊಮ್ಮೆ ಕಾಣಿಸುವುದಿಲ್ಲ. ನಿರ್ವಾಹಕರಿಂದ 
ವಿವರವಾದ ಯೋಜನೆ ತಯಾರಿಸಬೇಕಾದ ಅಗತ್ಯವೂ ಇದೆ. 
ಹಲವಾರು ತಂತ್ರಜ್ಞಾನ ವೇದಿಕೆಗಳನ್ನು ಬಕಸುವ ಅಭ್ಯಾಸ ಮತ್ತು 
ತ್ವರಿತವಾಗಿ ಆನ್‌ಲೈನ್‌ ವಿಧಾನಕ್ಕೆ ವರ್ಗಾವಣೆಯಾಗುವ 
ಸಾಮರ್ಥ್ಯ ಹಾಗು ತಿಳುವಳಕೆ ಇತ್ಯಾದಿಗಳು ನಿರ್ವಾಹಕರು 
ಹೊಂದಬೇಕಾದ ಅಗತ್ಯಗಳು. ಚಾಬ್‌ಬಾಕ್ಸ್‌ ನಿರಂತರವಾಗಿ ಶಬ್ದ 
ಮಾಡುತ್ತಿದ್ದು. ಯಾವ ಅಡಚಣಿಗಅಲ್ಲದಿದ್ದರೆ. ಗದ್ದಲವೂ ಇಲ್ಲದಿದ್ದರೆ 
(ಚರ್ಚೆಯಲ್ಲ ಮಾತನಾಡುವ ಸಮಯವನ್ನು ಒಟ್ಟರೆ ಭಾಗೀದಾರರು 
ಮ್ಯೂಲಟ್‌ನಲ್ಲರುತ್ತಾರೆ) ಎಲ್ಲವೂ ಸರಿಯಾಗಿ ನಡೆಯುತ್ತಿದೆಯೆಂಬ 
ಭಾವನೆ ಬರುವುದು ಬಹಳ ಸುಲಭ. ಇದಕಾಗಿ ನಿರ್ವಾಹಕರು 
ಬಹಳ ಜಾಗರೂಕರಾಗಿರಬೇಕು. ಇಲಿ ಎಲ್ಲಾ ಭಾಗೀದಾರರು 
ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆಂದು ಬಚಿತವಾಗಿ ಹೇಳುವುದು 
ಬಹಳ ಕಷ್ಟ. 


ಕೊನೆಯದಾಗಿ, ಒಂದು ವ್ಯವಸ್ಥಿತ ರೀತಿಯಲ್ಲ ಅಧಿವೇಶನಗಳ 
ಘನೀಕರಣವು ಬಹು ಮುಖ್ಯ. ಕೊನೆಯಲ್ಲ ಇದು ಎಲ್ಲ ಚರ್ಚೆಗಳನ್ನು 
ಒಗ್ಗೂಡಿಸಿ ಕ್ರೋಡೀಕರಿಸುತ್ತದೆ ಮತ್ತು ಭಾಗೀದಾರರು ಮಧ್ಯೆ 
ತಲುಪಲಾಗದ್ದನ್ನೆಲ್ಲಾ ತಿಳಃಯಲು ಸಮದ್ರ ತಿಳುವಳಕೆಯನ್ನು 
ಒದಗಿಸುತ್ತದೆ. 


ಮುಕ್ತಾಯ ವಿಚಾರಗಳು 


ತಂತ್ರಜ್ಞಾನವು ಹೆಚ್ಚು ಹೆಚ್ಚು ವ್ಯಕ್ತಿಗಳನ್ನು ತಲುಪಲು ನೆರವು 
ನೀಡುತ್ತಿದೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. ಇದು ಒಬ್ಬ 
ಭಾಷಣಕಾರರಿಗೆ ದೊಡ್ಡ ಸಂಖ್ಯೆಯನ್ನು ತಲುಪಲು ನೆರವು 
ನೀಡುತ್ತದೆಯಾದರೂ ಅದೇ ಸಮಯದಲ ಕಾಲಾಂತರದಲ್ಲ 
ಅರ್ಥಪೂರ್ಣ ಸಂವಾದವು ಸಣ್ಣ ಗುಂಪುಗಳೊಂದಿಗೆ ಮಾತ್ರ ಸಾಧ್ಯ. 
ಆದ್ದರಿಂದ. ಕಲಅಕಾಗಾರರ ಒಂದು ಸಣ್ಣ ಗುಂಪಾಗಿ ಒಟ್ಟಿಗೆ ಬರುವ 
ಶಿಕ್ಷಕರಿಗೆ ಇದು ಉತ್ತಮ ಸಾಧನವಾಗಿದೆ. ಆದರೆ ಇದರೊಂದಿಗೆ 


ಅವರು ಔಪಚಾರಿಕ ಉಪನ್ಯಾಸಗಳು ಅಥವಾ ಸಂವಾದಗಳು 
ಅಥವಾ ವಿಷಯ ಸಾಮರ್ರಿಗಳನ್ನು ರಚಿಸಲು ಆಗಾಣ್ಣಿ ಒಟ್ಟಿಗೆ 
ವೈಯಕ್ತಿಕವಾಗಿ ಪ್ರತ್ಯಕ್ಷವಾಗಿ ಸೇರಬೇಕಾಗುತ್ತದೆ. ಗುಂಪುಗಳು 
ಸಣ್ಣದಾಗಿದ್ದಾಗ. ಭಾಗೀದಾರರು ಮತ್ತು ನಿರ್ವಾಹಕರು ಪರಸ್ಪರ 
ಕೆಲವು ದಿನಗಳ ಕಾಲ ಒಟ್ಟಗೆ ಭಾಗವಹಿಸಿದಾಗ ಪರಸ್ಪರ 
ಒಬ್ಬರಿಗೊಬ್ಬರು ಅರಿತುಕೊಳ್ಳಲು ಸಹಾಯಕವಾಗುತ್ತದೆ ಮತ್ತು ಈ 
ವಿಧಾನದಲ್ಲೂ ಕೂಡ ಸಂಬಂಧಗಳು ಬೆಕೆಯಬಹುದು ಮತ್ತು 
ಒಂದು ಉತ್ಸಾಹಭರಿತ ಸಂವಾದಗಳು ಕೂಡ ಆಗಲು ಸಾಧ್ಯ. ಅದೇ 
ಸಮಯದಲ್ಪ್ಲ. ನಾವು ಬದುಕುವ ಮತ್ತು ಕಲಯುವ ರೀತಿಯಲ್ಲ 
ಹಠಾತ್‌ ಬದಲಾವಣೆಂಯನ್ನು ತರಬೇಕಾದಲ್ಲ. ಮಾನವ 
ಸಂವಹನವು ತಂತ್ರಜ್ಞಾನದ ಮಧ್ಯಸ್ಥಿಕೆಯ ಮೂಲಕ ಜರುಗಿದರೂ 
ಕೂಡ ಇನೂ ಆದ್ಯತೆಂಯನ್ನು ಹೊಂದಿರುತ್ತದೆಂಬುದು 


(a) 
ಹೃದಯಸ್ಪರ್ಶಿ ವಿಷಯವಾಗಿದೆ. 


ನಿಮ್ರತ್‌ ಬಂಡ್‌ ಪುರ್‌ ಅವರು ಕಳೆದ ಒಂಬತ್ತು ವರ್ಷಗಳ೦ದ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ ಜೊತೆಗಿದ್ದಾರೆ. ಈಗ ಅವರು 
ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಸ್ಥೊಲ್‌ ಆಫ್‌ ಕಂಟನ್ಯೂಯಿಂಗ್‌ ಎಜುಕೇಷನ್‌ ಆಂಡ್‌ ಯೂನಿವರ್ಸಿಟ 
ರಿಸೋರ್ಸ್‌ ಸೆಂಟರ್‌ನ ಭಾಗವಾಗಿದ್ದಾರೆ. ಅಲ್ಲ ಅವರು ವೃತ್ತಿಪರ ಬೆಳವಣಿಗೆಯ ಕಾರ್ಯಕ್ರಮಗಳಗೆ ಕೊಡುಗೆ ನೀಡಿದ್ದಾರೆ. 
ನಿಮ್ರತ್‌ ಅವರು ಪ್ರಮುಖವಾಗಿ ಶಿಕ್ಷಣ ನೀತಿ, ಶಿಕ್ಷಕರ ಶಿಕ್ಷಣ ಮತ್ತು ಮೌಲ್ಯಮಾಪನ ಕ್ಷೇತ್ರಗಳಲ್ಲ ಕೆಲಸ ಮಾಡುತ್ತಿದ್ದಾರೆ. 
ಅವರು ಶಿಕ್ಷಕರ ಶಿಕ್ಷಣದ ಪಠ್ಯಕ್ರಮ ಮತ್ತು ಸಾಮಗ್ರಿ ರಚನೆಯಲ್ಲ ಸಕ್ರಿಯ ಕೊಡುಗೆ ನೀಡಿದ್ದಾರೆ. ಅವರನ್ನು 
nimrat.kaur@azimpremijifoundaton.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ | ಪರಿಶೀಲನೆ: ಲತಾ ಕೆ.ಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


91 


